ಕರ್ನಾಟಿಕ ವಿಧಾನ ಪರಿಷತ್ತು 


ಸದಸ್ಯರ ಹೆಸರು 


ಶ್ರೀ ಬಿ.ಎ೦.ಫಾರೂಖ್‌ (ವಿಧಾನ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಸಭೆಯಿಂದ ಚುನಾಯಿತರಾದವರು) 
906 (1028) ; 


ಉತ್ತರಿಸಬೇಕಾದ ದಿನಾಂಕ 


21.09.2021 


ಉತ್ತರಿಸುವವರು 


ನಗರಾಭಿವೃದ್ಧಿ ಸಚಿವರು 


ಪ್ರಶ್ನೆ 


ಉತ್ತರ 


ಮಂಗಳೂರು ತಾಲ್ಲೂಕು 
ಉಲ್ಲಾಳ ನಗರಸಭೆಯ 
ವ್ಯಾಪ್ತಿಯಲ್ಲಿ ಮಲಿನ ನೀರು 
' ಶುದ್ದೀಕರಣ ಘಟಿಕ (STP) 
ಅಳವಡಿಸಲು ಹಾಗೂ 
ಪೆಟ್‌ವೆಲ್‌ ನಿರ್ನಿಸುವ 
ಕೆಲಸ ಯಾವಾಗ 
ಪ್ರಾರಂಭಿಸಲಾಗಿದೆ: 


ಉಳ್ಳಾಲ ಒಳಚರಂಡಿ ಯೋಜನೆಯಡಿ 8 ಸಂಖ್ಯೆ ವೆಟ್‌ವೆಲ್‌ಗಳು, 
ಸೀವರ್‌ ಕೊಳವೆ ಮಾರ್ಗ, ಸೀವೇಜ್‌ ಪಂಪ್‌ಸೆಟ್‌ಗಳ ಅಳವಡಿಕೆ 
ಮತ್ತು 2 ಸಂಖ್ಯೆ ಮಲಿನನೀರು' ಶುದ್ದೀಕರಣ ಘಟಕ ನಿರ್ಮಾಣಕ್ಕೆ 
ಕರಾರು ಸಂಖ್ಯೆ 02/2019-20 ದಿನಾಂಕೆ 27-02-209 ರಲ್ಲಿ 
ಗುತಿಗೆಯನ್ನು ವಹಿಸಲಾಗಿರುತಡೆ. ಮಲಿನ ವೀರು ಶುದ್ದೀಕರಣ 
ಘಟಕ ಕಾಮಗಾರಿಯನ್ನು ಆಗಸ್ಟ್‌ 2020 ರಲ್ಲಿ ಪ್ರಾರಂಭಿಸಲಾಗಿದೆ. 


ಸದರಿ ಪ್ರದೇಶದ 
ಸುತ್ತಮುತ್ತಲೂ ಆಸ್ಪತ್ರೆ, 
ಶಾಲೆ, ಮಸೀದಿ ಹಾಗೂ 
ದೇವಸ್ಥಾನಗಳಿದ್ದ ಈ 
ಪ್ರದೇಶದಲ್ಲಿ ವಾಸವಿರುವ 
ಜನರುಗಳಿಗೆ 
-ತೊಂದರೆಯಾಗುವುದಿಲ್ಲಷೇ; 


ಒಳ ಚರಂಡಿ ವ್ಯವನ್ನ 
ನೀರು, ಮಳೆ, ನೀರು 


ಉಳ್ಳಾಲ ಪಟ್ಟಣಕೆ ಹಾಲಿ ಯಾವುದೇ 
ಇರುವುದಿಲ್ಲ. ಈ ಹಪಟ್ಟಿಣದ ತ್ಯಾಜ್ಯ 
ತೆರೆದ ಚರಂಡಿಗಳಲ್ಲಿ ಹರಿಯುತ್ತಿದ್ದು, ಪಟ್ಟಿಣದ ಪರಿಸರವು 
ಹಾಳಾಗುತ್ತಿದೆ. ಸದರಿ ಯೋಜನೆಯು ಅನುಷ್ಠಾನಗೊಂಡಲ್ಲಿ 
ಮಲಿನ ವೀರು ಶುದ್ಧೀಕರಣ ಪಫಟಕದ ಸುತ್ತ ವಾಸವಿರುವ 
ಜನರುಗಳಿಗೆ ತೊಂದರೆಯಾಗುವುದಿಲ್ಲ . ಹಾಗೂ ಕಲುಷಿತ 
ನೀರಿವಿಂದ ಪರಿಸರದ: ಮೇಟಿ ಉಂಟಾಗುವ ದುಷ್ಟರಿಣಾಮಗಳು 
ತಪ್ಪುತ್ತದೆ. ಯಾವುದೇ ರೀತಿಯ ಜಲಚರಜೀವಿಗಳ ಜೀವನಕ್ಕೆ 
ಆತಂಕವಿರುವುದಿಲ್ಲ ಮಲಿನ ನೀರು ಶುದ್ದೀಕರಣ ಘಟಕದಿಂದ 
ಹೊರಬಿಡಲಾಗುವ ಶುದ್ಧೀಕರಿಸಿದ ವೀರಿಸ 800 ಪ್ರಮಾಣವು 
10mg/tr. ಗಿಂತ ಕಡಿಮೆ ಇರುವಂತೆ ವಿನ್ಯಾಸಗೊಳಿಸುವುದರಿಂದ 
ಜಿೀವಜಲಕೆ, ಹಾಗೂ ಜೀವಿಗಳಿಗೆ ಯಾವುದೇ ರೀತಿಯ ಹಾನಿ 


ಆಗುವುದಿಲ್ಲ. 


ಈ  ಕಾರ್ಯವಿರ್ವಹಿಸಲು 
ಉಲ್ಲಾಳ ನಗರಸಭೆ, ಪರಿಸರ 
ನಿಯಂತ್ರಣ ಮಂಡಳಿ, €್ಣ೭Z 
ಹಾಗೂ ಸ್ಥಳೀಯ 
ಸಂಸ್ಥೆಗಳಿಂದ ನಿರಾಕ್ನೇಪಣಾ 
ಪ್ರಮಾಣ ಪತ್ರ (N೦0) 
ಪಡೆಯಲಾಗಿದೆಯೇ: 
(ಪಡೆದಿದ್ದಲ್ಲಿ, ಅವುಗಳ ಪ್ರತಿ 
ಒದಗಿಸುವುದು) 


ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು 


ಉಳ್ಳಾಲ ಪಟ್ಟಣವು 
ತಾಲ್ಲೂಕಿನಲ್ಲಿದ್ದು, ಅರಬೀ ಸಮುದ್ರದ ತೀರದಲ್ಲಿರುತ್ತದೆ. ಉಳ್ಳಾಲ 
`ಪಟ್ಟಣಕ್ಕೆ-'ಹಾಲಿ ಯಾವುದೇ ಒಳ ಚರಂಡಿ ವ್ಯವಸ್ಥೆ ಇರದ ಕಾರಣ 
ಪಟ್ಟಣದ ತ್ಯಾಜ್ಯ ವೀರು, ಮಳೆ ವೀರಿನ ತೆರೆದ ಚರಂಡಿಗಳಲ್ಲಿ 
ಹರಿಯುತ್ತಿದ್ದು, ಪಟ್ಟಣದ ಪರಿಸರವು ಹಾಳಾಗುತ್ತಿದೆ. ಉಳ್ಳಾಲ 
ಪಟ್ಟಣಕೆ, ಒಳಚರಂಡಿ ವ್ಯವಸ್ಥೆ ಕಲ್ಪಿಸದಿರುವ ಬಗ್ಗೆ ಕರ್ನಾಟಿಕ 
ಉಚ್ಚ ನ್ಯಾಯಾಲಯದಲ್ಲಿ ಸಲ್ಲಿಸಿರು ವರಿಟ್‌ 
ಸ೦ಖ್ಯೆ:4861/2007 (OM-೭P೦ ಇತ್ಯರ್ಥ ಸಲುವಾಗಿ ಈ 
ಯೋಜನೆಯನ್ನು ಪ್ರಸ್ತುತ ಸಾಲಿನಲ್ಲಿ ಕೈಗೆತ್ತಿಕೊಳ್ಳಲಾಗುವುದೆಂದು 
ಸರ್ಕಾರವು ಕರ್ನಾಟಿಕ ಉಜ್ಜಿ ನ್ಯಾಯಾಲಯದಲ್ಲಿ ಪ್ರಮಾಣ ಪತ್ರ 
ಸಲ್ಲಿಸಿರುತದೆ. 


ಅರ್ಜಿ ।' 


“ಸದರಿ ಕಾಮಗಾರಿಗೆ ದಿನಾ೦ಕ: 30-05-2009 ರಂದು ಉಳ್ಳಾಲ 
"| ಪುರಸಚಿಯ ಅಧ್ಯಕ್ಷರ ' ಅಧ್ಯಕತೆಯಲ್ಲಿ: ಜರುಗಿದ: ಸಾಮಾನ್ಯ" 


ಸಭೆಯ ನಡವಳಿಯ ಪ್ರಕಾರ ಯೋಜನೆಗೆ ಒಪ್ಪಿಗೆಯಮ್ನು- 
ನೀಡಲಾಗಿರುತ್ತದೆ. 


4 
ದಿನಾ೦ಕ: 03-10-2020ರಂದು ಜಿಲ್ಲಾಧಿಕಾರಿಗಳು, ದಕ್ಷಿಣ ಕನ್ನಡ 
ಜಿಲ್ಲೆ ಮಂಗಳೂರು ಇವರ ಕಛೇರಿ ಸಭಾಂಗಣದಲ್ಲಿ ಜಿಲ್ಲಾ " 
ಕರಾವಳಿ ವಲಯ ನಿರ್ವಹಣಾ ಸಮಿತಿ ಸಭೆಯಲ್ಲಿ ಮಲಿನ ನೀರು 
ಶುದ್ಧೀಕರಣ ಘಟಿಕಗಳ ಬಗ್ಗೆ ಚರ್ಚಿಸಿ ಸಮಿತಿಯ ನಿರ್ಣಯಕ್ಕಾಗಿ |” 
ಮಂಡಿಸಲಾಗಿದ್ದು, ನಂತರ ಮುಂದಿನ" ಅನುಮತಿಗಾಗಿ ಸರ್ಕಾರದ 
ಅಪರ ಮುಖ್ಯ ಕಾರ್ಯದರ್ಶಿ, ಅರಣ್ಯ ಜೀವಿ ಪರಿಸ್ಥಿತಿ ಮತ್ತು 
ಪರಿಸರ ಇಲಾಖೆ ಇವರ ಅಧ್ಯಕ್ಷತೆಯಲ್ಲಿ ದಿನಾಂಕ 04-03-2021 
ರಂದು ನಡೆದ ಸಭೆಯಲ್ಲಿ ಮಂಡಿಸಲಾಯಿತು. 


ಸದರಿ ಸಭೆಯಲ್ಲಿ, ಯೋಜನೆಯಲ್ಲಿ: ಉದ್ದೇಶಿಸಿರುವ ಎಲ್ಲಾ 
ಘಟಕಗಳ. ಕಾರ್ಯದ ಬಗ್ಗೆಯೂ ಚರ್ಚಿಸಿ ಉಳ್ಳಾಲ ನಗರದ 
ವ್ಯಾಪ್ತಿಯಲ್ಲಿ ಉತ್ಪತ್ತಿಯಾಗುವ ಮಲಿನ ನೀರಿನಿಂದ ಪರಿಸರ 
ಹಾಗೂ ಸಮುದ್ರದ ರಕ್ಷಣೆ ಮಾಡುವ ದೃಷ್ಟಿಯಿಂದ ಅನುಮತಿ 


ಕೋರಲಾಗಿದೆ. 


ಈ ಕೆಲಸವನ್ನು 
ತರಾತುರಿಯಲ್ಲಿ, 
ಪ್ರಾರಂಭಿಸಿದ್ದು, 
ಜನರಿಗೆ 
ತೊಂದರೆಗಳು 
ಪರಿಸರದ 
ಉಂಟಾಗುವ 
ದುಷ್ಪರಿಣಾಮದ 
ಸಮಗ್ರ 


ಸ್ಥಳೀಯ 
ಆಗುವ 
ಹಾಗೂ 
ಮೇಲೆ 


ಬಗ್ಗೆ 
ಅಧ್ಯಯನ 


“ಪಡೆಸಲಾಗಿದೆಯೇ: 


(ಹಾಗಿದ್ದಲ್ಲಿ ಅಧ್ಯಯನದ 
ವರದಿ ಒದಗಿಸುವುದು) 


ಉಳ್ಳಾಲ ನಗರದಲ್ಲಿ ಯಾವುದೇ ಒಳಚರಂಡಿ ವ್ಯವಸ್ಥೆ ಇರದ 
ಕಾರಣ ಪಟ್ಟಣದ ತ್ಯಾಜ್ಯ ನೀರು, ಮಳೆ, ನೀರು ತೆರೆದ ಚರಂಡಿಗಳಲ್ಲಿ 
ಹರಿಯುತ್ತಿದ್ದು, ಪಟ್ಟಿಣದ ಪರಿಸರವು ಹಾಳಾಗುವುದರ ಜೊತೆಗೆ 
ನೇತ್ರಾವತಿ ನದಿಯು ಕಲುಷಿತಗೊಳ್ಳುತ್ತಿರುವ ಕಾರಣ ಎನ್‌.ಜಿ.ಟಿ. 
(ರಾಷ್ಟೀಯ ಹಸಿರು ನ್ಯಾಯ ಪೀಠ) ಆದೇಶದಂತೆ ನೇತ್ರಾವತಿ 
ನದಿಯನ್ನು ಕಲುಷಿತಗೊಳ್ಳದಂತೆ ತಡೆಯಲು ಉಳ್ಳಾಲ. 
ಒಳಚರಂಡಿ: ಯೋಜನೆಯನ್ನು ಅನುಷ್ಠಾನಗೊಳಿಸುವುದು ಬಹಳ 
ಅವಶ್ಯಕವಾಗಿರುತ್ತದೆ. ಈಗಾಗಲೇ ಉಳ್ಳಾಲ ವ್ಯಾಪ್ತಿಯಲ್ಲಿ ಕಲುಷಿತ 
ನೀರು ನೇರವಾಗಿ ನೇತ್ರಾವತಿ ನದಿಯನ್ನು ಸೇರುತ್ತಿದ್ದ, ನದಿಯ 
ನೀರು ಕಲುಷಿತಗೊಂಡು ಪರಿಸರದ ಮೇಲೆ ದುಷ್ಟರಿಣಾಮ 
ಉಂಟುಮಾಡುವ ಸಾಧ್ಯತೆ ಇದೆ. ಉಳ್ಳಾಲ ಒಳಚರಂಡಿಯೋಜನೆ 
ಅನುಷ್ಠಾನಗೊಂಡಲ್ಲಿ ನೇತ್ರಾವತಿ ನದಿ ಮತ್ತು ಸಮುದ್ರವು 
ಕಲುಷಿತ ವೀರಿಬಿಂದ ಮುಕ್ತಗೊಳ್ಳುವುದರಿಂದ ಯೋಜನೆಯ 
ಅನುಷ್ಠಾನ ಬಹಳ ಪ್ರಾಮುಖ್ಯವಾಗಿದೆ. 


ಶುದ್ದೀಕರಣ ಘಟಕದಿಂದ 
ಬರುವ ಮಲಿನ ನೀರನ್ನು 


ಪೂರ್ಣ ಪ್ರಮಾಣದಲ್ಲಿ 
ಶುದ್ದೀಕರಣ ಮಾಡದೆ 
ಸಮುದ್ರಕ್ಕೆ ಬಿಡಲು 


ನಿರ್ಧರಿಸುವುಮ 


| ಘಟಕದಲ್ಲಿ ಐ.ಐ.ಟಿ ಮುಂಬೈ ಪೇಟೆಂಟ್ಟಡೆದಿರುವ (Soil Bio 


| ಗಿಡ ಹಾಗೂ ಮರಗಳನ್ನು ಬೆಳೆಯಲು ಕೂಡಾ ಬಳಸಲಾಗುವುದು 


6.60 ಎಂ.ಎಲ್‌.ಡಿ ಸಾಮರ್ಥ್ಯದ ಮಲಿನ ನೀರು ಶುದ್ಧೀಕರಣ 


Technology-S8T) ತಂತ್ರಜ್ಞಾನವನ್ನು ಅಳವಡಿಸಲಾಗಿದ್ದು, ಸದರಿ 
ತಂತ್ರಜ್ಞಾನದಲ್ಲಿ 8೦ರಿಯು10 mg. ಗಿಂತ ಕಡಿಮೆ 
ಪಡೆಯಬಹುದಾಗಿದ್ದು, ಶುದ್ಧೀಕರಿಸಿದ ವೀರನ್ನು ಸದರಿ ಘಟಕದಲ್ಲಿ 


ಸರ್ಕಾರದ ಗಮನಕ್ಕೆ 
ಬಂದಿದೆಯೇ: ಇಂತಹ 
ಕೆಲುಷಿತ ನೀರಿನಿಂದ 


ಪರಿಸರದ ಮೇಲೆ ಆಗುವ 
ದುಷ್ಟರಿಣಾಮ ಹಾಗೂ 


ಮೀನುಗಳ ಮಾರಣ 
ಹೋಮ ತಡೆಯಲು: 
ಸರ್ಕ್‌ರ ಕೈಗೊಂಡ 
ಕ್ರಮಗಳೇನು? - 


ಮತ್ತು ಈ ಘಟಕದಲ್ಲಿ ಕಾಂಪೊಸ್ಸಿಂಗ್‌ ಬೆಡ್‌ ಇದ್ದು ಗೊಬ್ಬರವನ್ನು |: 
ಸಹ ಪಡೆಯಬಹುದಾಗಿದ್ದು, ಇಲೆಕ್ಟೋಮೆಕ್ಯಾನಿಕಲ್‌ ಐಟಿಂಗಳು 
ತೀರಾ ಕಡಿಮೆ ಇದ್ದು ಅನುಷ್ಠಾನಗೊಂಡ ನಂತರ ನಿರ್ವಹಣೆಯು 
ತುಂಬಾ ಸುಲಭದಾಯಕವಾಗಿರುತ್ತದೆ. - 


ಸದರಿ ಯೋಜನೆಯಿಂದ ಯಾವುದೇ ಶುದ್ದೀಕರಿಸದ ನೀರನ್ನು 
ಸಮುದ್ರಕ್ಕೆ ಬಿಡಲಾಗುವುದಿಲ್ಲ ಹಾಗೂ ಸದರಿ ಯೋಜನೆಯಿಂದ 
ಪರಿಸರದ ಮೇಲೆ ಯಾವುದೇ ದುಷ್ಟರಿಣಾಮ ಹಾಗೂ ಮೀನುಗಳ 
ಮಾರಣ ಹೋಮಕ್ಯೆ ಅವಕಾಶ ಇರುವುದಿಲ್ಲ ಬದಲಾಗಿ ಸದರಿ 
ಯೋಜನೆಯ' ಅನುಷ್ಠಾನದಿಂದ ಪರಿಸರ ಹಾಗೂ ಜೀವಜಲ 
ಸ್ವಚ್ಛ್‌ಗೊಳ್ಳುತ್ತದೆ ಹಾಗೂ ಆರೋಗ್ಯ ಸುಧಾರಿಸುತ್ತದೆ. 


ಸಂಖ್ಯೆ: ನಅಇ 162 ಯುಎಂಎಸ್‌ 2021 


